ಕರ್ನಾಟಿಕ ವಿಧಾನ ಪರಿಷತ್ತು ". 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1373 (1617) 


2. ಸದಸ್ಯರ ಹೆಸರು ಶ್ರೀ ಪಿ.ಆರ್‌.ರಮೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 
3. ಉತ್ತರಿಸಬೆಣಾದ ದಿನಾಂಕ 18-03-2021 
4. ಉತ್ತರಿಸುವ ಸಜಿವರು ಮುಖ್ಯಮಂತಿಗಳು. 
ಸ ಪ್ರಶ್ನೆ ಉತ್ತರ 
ಅ) | ಬೆಂಗಳೂರು-ಮೈಸೂರು ಹೆದ್ಮಾರಿಯಲ್ಲಿ | ಬೆಂಗಳೂರು-ಮೈಸೂರು ಹೆದ್ಗಾರಿಯಲ್ಲಿ 
ನಿರ್ಮಾಣವಾಗುತ್ತಿರುವ ನಮ್ಮ ಮೆಟ್ರೋ | ನಿರ್ಮಾಣವಾಗುತ್ತಿರುವ ನಮ್ಮ 
ರೈಲು ಸೇವೆಯನ್ನು ಯಾವ] ಮೆಟ್ರೋ ರೈಲು ಕಾಮಗಾರಿಯನ್ನು 
ದಿನಾಂಕದಿಂದ ಸಾರ್ವಜನಿಕ ಸಂಚಾರಕ್ಕೆ | ಮುಕ್ತಾಯಗೊಳಿಸಿ ಸಾರ್ವಜನಿಕ ಸಂಜಚಾರಕೆ 
ಚಾಲನೆ ನಿೀಡಲು ಸರ್ಕಾರ ಚಿಂತಿಸಿದೆ: | ಚಾಲನೆ ನೀಡಲು ಈ ಕೆಳಗಿನಂತೆ 
(ವಿವರ ನೀಡುವುದು) ಯೋಜಿಸಲಾಗಿದೆ: 
* ಮೈಸೂರು ರಸ್ತೆ ನಿಲ್ದಾಣದಿಂದ 
ಕೆಂಗೇರಿಯವರೆಗೆ (753 ಕಿ.ಮಿಲ್ಳಿ- 
ಜೂನ್‌ 2021. 
* ಕೆಂಗೇರಿಯಿಂದ ಚಲ್ಲಘಟ್ಟಿದವರೆಗೆ 
(2.20 ಕಿ.ಮಿಲಿ - ಮಾರ್ಜ್‌ 2022. 
ಆ) |ಈ ರಸ್ತೆಯಲ್ಲಿ ನಮ್ಮ ಮೆಟ್ರೋ ರೈಲು | ಆರ್‌.ವಿ. ಎಂಜಿನಿಯರಿಂಗ್‌ ಕಾಲೇಜ್‌ ಪಕ್ಕದಲ್ಲಿ 


ಸಂಚಾರಕ್ಕೆ ಕಟ್ಟಿಡಗಳ ನಿರ್ಮಾಣಕ್ಕಾಗಿ 
ಆರ್‌.ವಿ. ಎಂಜಿನಿಯರಿಂಗ್‌ ಕಾಲೇಜ್‌ 
ಪಕ್ಕದಲ್ಲಿ ಪಟ್ಟಣಗೆರೆಗೆ ಹೋಗುವ 
ಮುಖ್ಯ ರಸ್ತೆಯ ತಿರುವನ್ನು (Cross/Space 
Between Pillars) ಅನಧಿಕೃತವಾಗಿ 
ಮುಚ್ಚಿರುವುದು 
ಬಂದಿದೆಯೇ; ಸದರಿ ಕಾರ್ಯದಿಂದ 
'ಕೆ೦ಗೇರಿ/ ದುಬಾಸಿಪಾಳ್ಯದ ಕಡೆಯಿಂದ 
ಬರುವ, ಪಟ್ಟಿಣಗೆರೆಗೆ ಹೋಗುವ 
ಸಾರ್ವಜನಿಕರಿಗೆ ಸಂಚಾರ ನಡೆಸಲು 
ತೊಂದರೆಯ ನಿವಾರಣೆ ಕುರಿತು 
ಸರ್ಕಾರದ ಕ್ರಮಪೇನು; (ವಿವರ 
ನೀಡುವುದು) 


ಸರ್ಕಾರದ ಗಮನಕ್ಕೆ ' 


ಹಪಟ್ಟಿಣಗೆರೆಗೆ ಹೋಗುವ ಮುಖ್ಯ ರಸ್ತೆಯ 
ತಿರುವನ್ನು (Cross/Space Between Pillars no. 
P561-P562) ಬೆಂಗಳೂರು ಮೆಟ್ರೋ ರೈಲ್‌ 
ನಿಗಮದ ವತಿಯಿಂದ ಅನಧಿಕೃತವಾಗಿ 
ಮುಜ್ಚ್ಜಿರುವುದಿಲ್ಲ ಈ ಮುಖ್ಯ ರಸ್ತೆಯ 
ತಿರುವನ್ನು ಕೆಂಗೇರಿ ಸಂಚಾರಿ ಪೊಲೀಸ್‌ 
ಇಲಾಖೆಯವರು  ಮುಚ್ಚಿರುತ್ತಾರೆ. ಕೆಂಗೇರಿ 
ಸಂಚಾರಿ ಪೊಲೀಸರ ಮಾಹಿತಿಯ ಅನುಸಾರ 
ಇಲ್ಲಿಅಪಘಾತಗಳನ್ನು ತಪ್ಪಿಸುವ ಸಲುವಾಗಿ 
ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಪಟ್ಟಣಗೆರೆಗೆ 
ಹೋಗುವ ಸಾರ್ಬ್ದಜನಿಕರು ಅಂದಾಜು 800 
ಮೀಟರ್‌ ಮುಂದೆ ಹೋಗಿ ಪಿಲ್ಲರ್‌ ಸಂಖ್ಯೆ. 
ಪಿ-524 ಪಿ-525 ರ ನಡುವಲ್ಲಿ ರಸ್ತೆಯ 
ತಿರುವನ್ನು ಪಡೆದು ಪಟ್ಟಣಗೆರೆಯ ಕಡೆಗೆ 
ಚಲಿಸಬಹುದು. 


P 1 4 


ನಮ್ಮ ಮೆಟ್ರೋ ರೈಲು ನಿಲ್ಮಾಣಗಳಲ್ಲಿ 
ಬಹಳಷ್ಟು ಸಂಖ್ಯೆಯ ಖಾಸಗಿ ಭದುತಾ 
ಸಿಬ್ಬಂದಿಗಳು ಉತ್ತರ ಬಾರತದವರಿದ್ದು, 
ಇವರಿಂದ ಸ್ಥಳೀಯರಿಗೆ ಪ್ರಮುಖವಾಗಿ 
ಹಿಂದಿ ಭಾಷೆಯನ್ನು ಅರಿಯದವರಿಗೆ 
ತೊಂದರೆಯಾಗುತ್ತಿರುವ ವಷಯ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸಂಗಫಾರು ಮಷ್ಯೋ ರೈಮ ನಿಗಮವು ಭದ 


ಸೇವೆಗಳನ್ನು ಕರ್ನಾಟಿಕ ಪಾರದರ್ಶಕ 
ನಿಯಮಗಳನ್ನಯ ನಿಗದಿತ ಅವಧಿಗೆ ಟೆಂಡರ್‌ 
ಪ್ರಕಿಯೆ ಮೂಲಕ ಹೊರಗುತ್ತಿಗೆ ಏಜೆನ್ಸಿಗಳ 
ಮೂಲಕ ಪಡೆದುಕೊಳ್ಳುತ್ತಿದೆ. ಈ ಏಜಿನ್ಸಿಗಳಿಗೆ 
ಕನ್ನಡ ಓದಲು, ಬರೆಯಲು ಮತ್ತು 
ಮಾತನಾಡಲು : ಬಲ್ಲ ಸೌಕರರನ್ನೆ 


ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು? 
(ಬಿವರ ನೀಡುವುದು) 


ಸಂಸ್ಥೆಯ 
ನಿಭಂದನೆಯನ್ನು ಟೆಂಡರ್‌ ನಿಯಮಗಳಲ್ಲಿ 
ಸ್ಪಷ್ಟವಾಗಿ ತಿಳಿಸಲಾಗಿರುತ್ತದೆ. ಈ ಏಜೆನ್ಸಿಗಳು 
ಭದ್ರತೆಗೆ ಬೇಕಾದ ಅವಶ್ಯಕ ಅರ್ಹ ಸಿಬ್ಬಂದಿ 
ವರ್ಗದವರನ್ನು ಭದ್ರತಾ ಸೇವೆಗಳಿಗಾಗಿ 
ನಿಯೋಜಿಸುತ್ತಾರೆ. ಹೊರ ರಾಜ್ಯದ ಖಾಸಗಿ 
ಭದತಾ ಸಿಬ್ಬಂದಿಯವರಿಂದ ಸ್ಥಳೀಯರಿಗೆ 
ಪ್ರಮುಖವಾಗಿ ಹಿಂದಿ ಬಾಷೆಯನ್ನು 
ಅರಿಯದವರಿಗೆ ತೊಂದರೆಯಾಗದೇ ಇರಲು, 
ಕನ್ನಡ ಬಾಷೆಯ ಬಗ್ಗೆ ಒಂದು ವಾರದ ತರಬೇತಿ 
ನೀಡಲಾಗಿರುತ್ತದೆ. 


ಸೇವೆಗಳಿಗೆ ನಿಯೋಜಿಸಬೇಕ೦ಬ, 


ಕಡತ ಸಂಖ್ಯ: ನಲಇ 73 ಪಿ.ಆರ್‌.ಜೆ 2021 


(ಬಿ.ಎಸ್‌.ಯ Hೂರಪ್ಪ) 
ಮುಖ್ಯಮಂತಿಿಗಳು 


ಮ” 


